


(CN 
ಒಲಿ © = 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೦ ಬೆಂಗಳೂರು, ಗುರುವಾರ, ಮಾರ್ಚ್‌ ೧೨ ೨೦೧೫ ( ಫಾಲ್ಗುಣ ೨೧, ಶಕ ವರ್ಷ ೧೯೩೬) ಸಂಚಿಕೆ ೧೧ 
Volume 150 Bengaluru, Thursday, March 12, 2015 (Phalguna 21 , Shaka Varsha 1936) Issue 11 
ಭಾಗ ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆಗಳು 





ಒಳಾಡಳಿತ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಒಇ 329 ಪಿಪಿಆ 2014, ಬೆಂಗಳೂರು, ದಿನಾಂಕ: 09ನೇ ಜನವರಿ, 2015. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಒಇ 329 ಪಿಪಿಇ 2014, ದಿನಾಂಕ: 11-12-2014ರ ಅಂಕಣ (3)ರಲ್ಲಿ ನಮೂದಿಸಿದ ನ್ಯಾಯಾಲಯಗಳ 
ಹೆಸರುಗಳನ್ನು ಈ ಕೆಳಗೆ ನಮೂದಿಸಿದಂತೆ ತಿದ್ದುಪಡಿ ಮಾಡಿ ಆದೇಶಿಸಿದೆ. 






























































ಕ್ರಮ ಸರ್ಕಾರದ ಉಲ್ಲೇಖ (1)ರ ಅಧಿಸೂಚನೆಯ 
ಸಂಖ್ಯೆ ನಿ (3)ರಲ್ಲಿನ ನ್ಯಾಯಾಲಯದ ಹೆಸರು ತಿದ್ದುಪಡಿಯಾಗಿ ನಮೂದಿಸಬೇಕಾಗಿರುವ ನ್ಯಾಯಾಲಯದ ಹೆಸರು 
01 02 03 
01 ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬೆಂಗಳೂರು 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ, ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 
02 ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ರಾಮನಗರ 1ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ರಾಮನಗರ 
03 ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಕೋಲಾರ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಕೋಲಾರ 
04 ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಚಿಕ್ಕಬಳ್ಳಾಪುರ 1ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಚಿಕ್ಕಬಳ್ಳಾಪುರ 
05 ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ತುಮಕೂರು 3ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ತುಮಕೂರು 
06 ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಮೈಸೂರು 6ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಮೈಸೂರು 
08 ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಮಂಡ್ಯ 1ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಮಂಡ್ಯ 
09 ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಹಾಸನ 1ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಹಾಸನ 
12 ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಶಿವಮೊಗ್ಗ 1ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಶಿವಮೊಗ್ಗ 
13 ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಚಿತ್ರದುರ್ಗ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಚಿತ್ರದುರ್ಗ 
14 ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬಳ್ಳಾರಿ 1ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬಳ್ಳಾರಿ 
15 ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ದಕ್ಷಿಣ ಕನ್ನಡ, 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ದಕ್ಷಿಣ ಕನ್ನಡ, 
ಮಂಗಳೂರು ಮಂಗಳೂರು 
17 ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಚಿಕ್ಕಮಗಳೂರು 1ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಚಿಕ್ಕಮಗಳೂರು 
19 ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬೆಳಗಾವಿ 3ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬೆಳಗಾವಿ 





(೫೭) 









































೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೨ 
ಕ್ರಮ ಸರ್ಕಾರದ ಉಲ್ಲೇಖ (1ರ ಅಧಿಸೂಚನೆಯ 
Kk ತಿದ್ದುಪಡಿಯಾಗಿ ನಮೂದಿಸಬೇಕಾಗಿರುವ ನ್ಯಾಯಾಲಯದ ಹೆಸರು 
ಸಂಖ್ಯೆ ಅಂಕಣ (3)ರಲ್ಲಿನ ನ್ಯಾಯಾಲಯದ ಹೆಸರು ಐ 9 
01 02 03 
20 ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಧಾರವಾಡ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಧಾರವಾಡ 
21 ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ವಿಜಯಾಪುರ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ವಿಜಯಾಪುರ 
25 ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಕಲಬುರಗಿ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಕಲಬುರಗಿ 
27 ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ರಾಯಚೂರು 1ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ರಾಯಚೂರು 
28 ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬೀದರ್‌ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬೀದರ್‌ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ದೇವೆಂದ್ರಪ್ಪ ಕಟ್ಟಿಮನಿ 
PR: 119 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ). 


ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 57 ಎಲ್‌ಎಡಿ 2014, ಬೆಂಗಳೂರು, ದಿನಾಂಕ: 07ನೇ ಜನವರಿ, 2015. 
ಶ್ರೀ ಡಿ.ಎಂ.ಕೆಂಚಪ್ಪ ಜಿಲ್ಲಾ ಸರ್ಕಾರಿ ವಕೀಲರು, ಹಾಸನ ಜಿಲ್ಲೆ - ಇವರ ಅಧಿಕಾರದ ಅವಧಿಯು ಮುಕ್ತಾಯವಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ 
ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26(2)ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷದ ಅವಧಿಗೆ ಅಥವಾ ಮುಂದಿನ 


ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಎಲ್‌.ಎನ್‌.ನರಸಿ೦ಹಮೂರ್ತಿ, ವಕೀಲರು ಇವರನ್ನು ಹಾಸನ ಜಿಲ್ಲೆಯ ಜಿಲ್ಲಾ 
ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


P.R: 120 ಸಯೀದಾ ಬಾನು 
ಸ ಕಾ 
5.೦.25 ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-2), 
ಕಾನೂನು ಇಲಾಖೆ. 


ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 391 ಎಲ್‌ಸಿಎಲ್‌ 2014, ಬೆ೦ಗಳೂರು, ದಿನಾಂಕ: 03ನೇ ಜನವರಿ, 2015. 


ಶ್ರೀ ಎ.ಜಿ. ಮಾಲದಾರ್‌, ಸರ್ಕಾರಿ ಫ್ಲೀಡರ್‌ ಅಡ್ವೊಕೇಟ್‌ ಜನರಲ್‌ ಕಛೇರಿ ಕರ್ನಾಟಕ ಉಚ್ಛ ನ್ಯಾಯಾಲಯ ಕಲಬುರಗಿ, ಇವರು ತಮ್ಮ 
ಹುದ್ದೆಗೆ ಸಲ್ಲಿಸಿರುವ ರಾಜೀನಾಮೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಿ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು) ನಿಯಮಗಳು, 1977ರ ನಿಯಮ 2೨23ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ 
ಜಾರಿಗೆ ಬರುವಂತೆ ಎರಡು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಈ ಕೆಳಕಂಡ 
ವಕೀಲರುಗಳನ್ನು ಅವರ ಹೆಸರಿನ ಮುಂದೆ ನಮೂದಿಸಿರುವಂತೆ ಅಡ್ವೋಕೇಟ್‌ ಜನರಲ್‌ ಮುಖ್ಯ ಕಛೇರಿ ಬೆ೦ಗಳೂರು ಹಾಗೂ ಧಾರವಾಡ ಮತ್ತು 
ಕಲಬುರಗಿ ಘಟಕ ಕಛೇರಿಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಿಸಲಾಗಿದೆ. 





ವಕೀಲರುಗಳ ಹೆಸರು 


ಹುದ್ದೆಯ ಪದನಾಮ 
ಶ್ರೀ/ಶ್ರೀಮತಿ 


ನೇಮಿಸಲಾದ ಸ್ಥಳ 





ಶ್ರೀ ಚೇತನ ದೇಸಾಯಿ ಕರ್ನಾಟಕ ಉಚ್ಛ ನ್ಯಾಯಾಲಯದ 


ಸರ್ಕಾರಿ ಫ್ಲೀಡರ್‌ 


ಅಡ್ವೊಕೇಟ್‌ ಜನರಲ್‌ ಮುಖ್ಯ ಕಛೇರಿ ಬೆ೦ಗಳೂರು 
(ಖಾಲಿಯಿರುವ ಹುದ್ದೆ) 





ಶ್ರೀಮತಿ ಎಂ.ಗೀತಾ ಕರ್ನಾಟಕ ಉಚ್ಛ ನ್ಯಾಯಾಲಯದ 


ಸರ್ಕಾರಿ ಫ್ಲೀಡರ್‌ 


ಅಡ್ವೊಕೇಟ್‌ ಜನರಲ್‌ ಮುಖ್ಯ ಕಛೇರಿ ಬೆ೦ಗಳೂರು 
(ಖಾಲಿಯಿರುವ ಹುದ್ದೆ) 








ಶ್ರೀಮತಿ ಅನಿತಾ. ಆರ್‌ ಕರ್ನಾಟಕ ಉಚ್ಛ ನ್ಯಾಯಾಲಯದ 


ಸರ್ಕಾರಿ ಫ್ಲೀಡರ್‌ 








ಅಡ್ವೊಕೇಟ್‌ ಜನರಲ್‌ ಮುಖ್ಯ ಕಛೇರಿ ಬೆ೦ಗಳೂರು 
(ಖಾಲಿಯಿರುವ ಹುದ್ದೆ) 











ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೫೯ 








ಕ್ರಮ ವಕೀಲರುಗಳ ಹೆಸರು 


ಹುದ್ದೆಯ ಪದನಾಮ ನೇಮಿಸಲಾದ ಸ್ಥಳ 
ಸಂಖ್ಯೆ ಶ್ರೀ/ಶ್ರೀಮತಿ ಈ ಇ 





4 ಶ್ರೀ ಶ್ರೀಧರ್‌ ಪ್ರಭು ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಡ್ವೊಕೇಟ್‌ ಜನರಲ್‌ ಘಟಕ ಕಛೇರಿ, ಧಾರವಾಡ 

ಸರ್ಕಾರಿ ಪ್ಲೀಡರ್‌ (ವಿಜಯಕುಮಾರ್‌ ಎ.ಪಾಟೀಲ್‌ ಕರ್ನಾಟಕ ಉಚ್ಛ 
ನ್ಯಾಯಾಲಯದ ಸರ್ಕಾರಿ ಫ್ಲೀಡರ್‌ ಇವರನ್ನು ಬೆಂಗಳೂರಿನ 
ಮುಖ್ಯ ಕಛೇರಿಗೆ ನಿಯೋಜಿಸಿರುವುದರಿಂದ ಧಾರವಾಡದಲ್ಲಿ 
ಖಾಲಿಯಿರುವ ಹುದ್ದೆ) 


5 ಶ್ರೀ ಅನಿಲ್‌ ಕಾಲೆ ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಡ್ವೊಕೇಟ್‌ ಜನರಲ್‌ ಘಟಕ ಕಛೇರಿ, ಧಾರವಾಡ 
ಸರ್ಕಾರಿ ಫ್ಲೀಡರ್‌ (ಖಾಲಿಯಿರುವ ಹುದ್ದೆ) 








6 ಶ್ರೀ ಮಕಬುಲ್‌ ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಡ್ವೊಕೇಟ್‌ ಜನರಲ್‌ ಘಟಕ ಕಛೇರಿ, ಕಲಬುರಗಿ, 

ಅಹಮದ್‌ ಸರ್ಕಾರಿ ಪ್ಲೀಡರ್‌ (ಶ್ರೀ ಎ.ಜಿ. ಮಾಲ್‌ದಾರ್‌, ಕರ್ನಾಟಕ ಉಚ್ಛ ನ್ಯಾಯಾಲಯದ 
ಸರ್ಕಾರಿ ಪ್ಲೀಡರ್‌ ಘಟಕ ಕಛೇರಿ, ಕಲಬುರಗಿ, ಇವರ 
ರಾಜೀನಾಮೆಯಿಂದ ತೆರವಾದ ಖಾಲಿ ಹುದ್ದೆ) 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P.R: 121 ಸಯೀದಾ ಬಾನು 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-2), 
ಕಾನೂನು ಇಲಾಖೆ. 


5.0.25 


ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಾರಿಇ 02 ವಾಈಸೇ 2015, ಬೆ೦ಗಳೂರು, ದಿನಾಂಕ: 06ನೇ ಜನವರಿ, 2015. 


ರಸ್ತೆ ಸಾರಿಗೆ ನಿಗಮಗಳ ಅಧಿನಿಯಮ 1950ರ (1950ರ ಕೇಂದ್ರ ಅಧಿನಿಯಮ 64) ಕಲಂ 5 ಉಪಕಲಂ (2)ರಲ್ಲಿ ಹಾಗೂ ಕರ್ನಾಟಕ ರಾಜ್ಯ ರಸ್ತೆ 
ಸಾರಿಗೆ ನಿಗಮದ ನಿಯಮಾವಳಿಗಳು 1961ರ ನಿಯಮ 3(3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಭಾಸ್ಕರರಾವ್‌, ಭಾ.ಪೋ.ಸೇ, ಆರಕ್ಷಕ 
ಮಹಾ ನಿರೀಕ್ಷಕರು, ಉತ್ತರ ವಲಯ, ಬೆಳಗಾವಿ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ ಶ್ರೀ ಉಮೇಶ್‌ ಕುಮಾರ್‌, ಭಾ.ಪೋ.ಸೇ, ಆರಕ್ಷಕ ಮಹಾ 
ನಿರೀಕ್ಷಕರು. ಉತ್ತರ ವಲಯ, ಬೆಳಗಾವಿ ಇವರನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನಿರ್ದೇಶಕರ ಮಂಡಳಿಗೆ ಅಧಿಕಾರಿಯುತ 
ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


೧.೧: 122 ಕೆ.ಬೀರೇಶ್‌ 
ಡ್‌್‌ 
5.0.25 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಾರಿಗೆ ಇಲಾಖೆ. 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ನು 
ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ಅಪಜೀ 58 ಅಅಸೇ 2014, ಬೆ೦ಗಳೂರು, ದಿನಾಂಕ: 30ನೇ ಸೆಪ್ಟೆಂಬರ್‌, 2014. 


ದಿನಾಂಕ: 21-04-2014ರ ಅಧಿಸೂಚನೆ ಸಂಖ್ಯೆ ಅಪಜೀ 058 ಅಅಸೇ 2014ರ ಅನುಬಂಧ-1ರ ಕ್ರಮ ಸಂಖ್ಯೆ: 57ರ ಕಲಂ 3ರಲ್ಲಿನ 
ಶ್ರೀಮತಿ ನಾಗಮ್ಮ ಕೋಂ ಲೇಟ್‌ ಓಬಯ್ಯ ರವರ ಹುಟ್ಟಿದ ದಿನಾಂಕ: 10-01-1954ರ ಬದಲಿಗೆ ದಿನಾಂಕ: 01-10-1954 ಎಂದು ತಿದ್ದುಪಡಿ 
ಮಾಡಿಕೊಂಡು ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P.R: 123 ಎಸ್‌. ಬಾಲಕೃಷ್ಣಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು), 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ ಇಲಾಖೆ. 


5.0.50 


ಕಂದಾಯ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಆರ್‌ಡಿ:41:ಎಲ್‌ಜಿಟಿ:2014, ಬೆ೦ಗಳೂರು, ದಿನಾಂಕ: 30ನೇ ಡಿಸೆಂಬರ್‌, 2014. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆರ್‌ಡಿ 51 ಎಲ್‌ಜಿಟಿ 2013 ದಿನಾಂಕ: 26-08-2013ರನ್ವಯ ತುಮಕೂರು ಜಿಲ್ಲೆಯ, ಶಿರಾ ತಾಲ್ಲೂಕಿನ ಬಗರ್‌ 
ಹುಕ್ಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಅಧ್ಯಕ್ಷರನ್ನಾಗಿ ನೇಮಿಸಲಾದಂತೆ ಕ್ರಮ ಸಂಖ್ಯೆ: 1 ರಲ್ಲಿ 'ಶ್ರೀ ಟಿ.ಬಿ.ಜಯಚಂದ್ರ, ಶಾಸಕರು, ಬಾಲೇನಹಳ್ಳಿ ಗೇಟ್‌, 


೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೨ 





ಕಳ್ಳಂಬೆಳ್ಳ, ಶಿರಾ ತಾಲ್ಲೂಕು, ತುಮಕೂರು ಜಿಲ್ಲೆ" ಇವರ ಬದಲಿಗೆ "ಶ್ರೀ ಆರ್‌.ನಾಗರಾಜು (ಪ್ರಧಾನ್‌ ನಾಗರಾಜ್‌) ತಂದೆ ಕೆ.ರಂಗಣ್ಣ, ಸುಬಾಶ್‌ ನಗರ, ಶಿರಾ 
ಟೌನ್‌, ತುಮಕೂರು ಜಿಲ್ಲೆ' ಇವರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ 
ಆದೇಶಿಸಿದೆ. 

ಉಳಿದಂತೆ ಸದರಿ ಅಧಿಸೂಚನೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
೧.೧; 124 ಮಹಾಂತೇಗೌಡ ಎಸ್‌.ಎಲ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3). 


5.0.25 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 193 ಸಅಸೇ 2013, ಬೆಂಗಳೂರು, ದಿನಾಂಕ: 05ನೇ ಜನವರಿ, 2015. 


ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಶ್ರೀಮತಿ ಎಸ್‌.ಸರಸ್ಪತಮ್ಮ ಪತ್ರಾಂಕಿತ ಆಪ್ತ ಸಹಾಯಕರು, ಸಿ.ಆ.ಸು.ಇಲಾಖೆ (ಆಡಳಿತ-2) 
(ನೇಮಕಾತಿ ನಿರೀಕ್ಷಣೆಯಲ್ಲಿ ಇವರಿಗೆ ಈ ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ. 28100-50100ರ 
ಆಪ್ತ ಕಾರ್ಯದರ್ಶಿ (ಗ್ರೇಡ್‌-2) ಹುದ್ದೆಗೆ ಸ್ಥಾನಾಪನ್ನ ಬಡ್ತಿ ನೀಡಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ ಆಪ್ತಶಾಖೆ, ಪ್ರವಾಸೋದ್ಯಮ ಇಲಾಖೆ 
ಶ್ರೀ ಎನ್‌.ಯು. ಶಿವ ಆಪ್ತ ಕಾರ್ಯದರ್ಶಿ (ಗ್ರೇಡ್‌-2) ಇವರ ವರ್ಗಾವಣೆಯನ್ನು ಮಾರ್ಪಡಿಸಿರುವುದರಿ೦ದ ತೆರವಾಗಿರುವ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ 
ಆದೇಶಿಸಿದೆ. 


ಈ ಮುಂಬಡ್ತಿ ಅಧಿಸೂಚನೆಯು ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ 
2013ರ ಕಂಡಿಕೆ-13(ಎ)ಗೆ ಮಾನ್ಯಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ಅರ್ಜಿ ಸಂಖ್ಯೆ 4368-72/2014ರಲ್ಲಿ ತಡೆಯಾಜ್ಞೆಯನ್ನು ನೀಡಿರುವುದರಿಂದ 
ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಅಂತಿಮ ಆದೇಶ ಹಾಗೂ ಇತರೆ ನ್ಯಾಯಾಲಯಗಳ ಅಂತಿಮ ಆದೇಶಕ್ಕನುಗುಣವಾಗಿ ಪರಿಶೀಲನೆ ಮತ್ತು 
ಮರು ಹೊಂದಾಣಿಕೆ ಮಾಡುವ ಷರತ್ತಿಗೊಳಪಟ್ಟು ಆಪ್ತ ಕಾರ್ಯದರ್ಶಿ (ಗ್ರೇಡ್‌-2) ವೃಂದಕ್ಕೆ ಮುಂಬಡ್ತಿ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
೧.೧: 125 ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-6). 


HIGH COURT OF KARNATAKA 
NOTIFICATION 
No.HCE. 306/2014, Bengaluru, Dated:13" January 2015 


Sri.T.Venkatesh, Accounts Officer working on deputation in this office is granted Earned Leave for 01 day from 05.12.2014 on 
private affairs. 


Sri.H.Jayarame Gowda, Audit Officer working on deputation in this office is placed incharge of the duties of the above said 
officer. 


Sri.T.Venkatesh, Accounts Officer working on deputation in this office is reposted to the same post on expiry of the said period. 


By Order, 
P.R. 126 C.SHAMBANNA, 
Assistant Registrar , 
High Court of Karnataka, Bengaluru. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 589 ಪಿಐಎ೦ 2014, ಬೆಂಗಳೂರು, ದಿನಾಂಕ: 20ನೇ ಡಿಸೆಂಬರ್‌, 2014. 


ಡಾ| ರಮೇಶ್‌ ಎನ್‌. ಹಿರಿಯ ವೈದ್ಯಾಧಿಕಾರಿಗಳು (ಹೋಮಿಯೋಪತಿ), (ವೇತನ ಶ್ರೇಣಿ ರೂ.30,400-51,300) ಆಯುಷ್‌ ಇಲಾಖೆ, ಇವರಿಗೆ 
ಖಾಲಿಯಿರುವ ಉಪ ನಿರ್ದೇಶಕರು (ಹೋಮಿಯೋಪತಿ), ಆಯುಷ್‌ ಇಲಾಖೆ, ಕೇಂದ್ರ ಕಛೇರಿ, ಬೆಂಗಳೂರು (ವೇತನ ಶ್ರೇಣಿ ರೂ.36,300-53,850) 
ಹುದ್ದೆಗೆ ಕೂಡಲೇ ಜಾರಿಗೆ ಬರುವಂತೆ ಸ್ಥಾನಪನ್ನ ಬಡ್ತಿ ನೀಡಿ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, (ಭಾ.ವೈ.ಪ ಮತ್ತು ಸಮನ್ವಯ). 


೧.೧: 127 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೬೧ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಆಕುಕ 621 ಪಿಐಎಂ 2014, ಬೆಂಗಳೂರು, ದಿನಾಂಕ: 04ನೇ ಡಿಸೆಂಬರ್‌, 2014. 
ಡಾ| ಸ್ಪರ್ಣಗೌರಿ ಹೆಚ್‌.ಮೂರ್ತಿ, ಇವರಿಗೆ ವೈದ್ಯರು ದರ್ಜೆ-1 ಹುದ್ದೆಗೆ ಪದೋನ್ನತಿ ನೀಡಿರುವ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 101 


ಪಿಐಎ೦ 2014 ದಿನಾಂಕ: 21-05-2014 ರಲ್ಲಿ ಅಧಿಸೂಚನೆಯ 5ನೇ ಸಾಲಿನಲ್ಲಿ "ವೇತನ ಶ್ರೇಣಿ ರೂ.14050-25050" ಎಂಬುದರ ಬದಲಾಗಿ "ವೇತನ 
ಶ್ರೇಣಿ ರೂ.28100-50100" ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P.R: 128 ಬಿ. ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, (ಭಾ.ವೈ.ಪ ಮತ್ತು ಸಮನ್ವಯ). 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 91 ಇಬಿಎಸ್‌ 2014, ಬೆಂಗಳೂರು, ದಿನಾಂಕ: 29ನೇ ನವೆಂಬರ್‌, 2014. 


ಕರ್ನಾಟಕ ಸರ್ಕಾರದ ವಿದ್ಯುತ್‌ ಪರಿವೀಕ್ಷಣಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಸಹಾಯಕ ವಿದ್ಯುತ್‌ ಪರಿವೀಕ್ಷಕರುಗಳಿಗೆ 
ರೂ.28100-700-28800-800-33600-900-39000-1050-45300-1200-50100 ಗಳ ವೇತನ ಶ್ರೇಣಿಯ ಉಪ ವಿದ್ಯುತ್‌ ಪರಿವೀಕ್ಷಕರ ಹುದ್ದೆಗೆ 
ಸ್ಥಾನಪನ್ನ ಪದೋನ್ನತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಕ ಮಾಡಲಾಗಿದೆ. 





























ಪಟ್ಟಿ-1 
|] ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 
ಷದ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಮುಂಬಡ್ತಿ ನೀಡಿ ನೇಮಿಸಲಾದ ಹುದ್ದೆ 
9 ಶ್ರೀ / ಶ್ರೀಮತಿ 

1 ಉಪಾ ಸಿ.ಎನ್‌, ಉಪ ವಿದ್ಯುತ್‌ ಪರಿವೀಕ್ಷಕರು (ಕೈಪಿಡಿ), ಕೇಂದ್ರ ಕಚೇರಿ - 
ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು, ಕೇಂದ್ರ ಕಚೇರಿ, ಬೆಂಗಳೂರು | (ಶೀಮತಿ ಎ.ಎಸ್‌.ವೈಜಯಂತಿ ರವರ ಮುಂಬಡ್ತಿಯಿಂದ 

ತೆರವಾದ ಹುದ್ದೆಗೆ) 

2 ಭೀಮಾ ಶಂಕರ್‌, ಉಪ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಕಲಬುರಗಿ - 
ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು, (ಶ್ರೀ ಶಿವಕುಮಾರ್‌ ಹಿರೇಮಣಿ ರವರ ಮುಂಬಡ್ತಿಯಿಂದ 
ಉಪ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಕಲಬುರಗಿ ತರವಧ ಸದ್ದಿಗೆ) 

3 ಯೋಗೀಶ್‌ ಜಿ, ಉಪ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಬೆ೦ಗಳೂರು 
ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು, ಉಪ ಮುಖ್ಯ ವಿದ್ಯುತ್‌ ಪಶ್ಚಿಮ - (ಇಲ್ಲಿ ಖಾಲಿ ಇರುವ ಹುದ್ದೆಗೆ) 
ಪರಿವೀಕ್ಷಕರ ಕಚೇರಿ, ಬೆ೦ಗಳೂರು ಪಶ್ಚಿಮ. 

4 ಶ್ರೀನಿವಾಸ ಎಸ್‌.ಕೆ ಉಪ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಬೆ೦ಗಳೂರು 
ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು, ಉಪ ಮುಖ್ಯ ವಿದ್ಯುತ್‌ ಹೆಚ್ಚುವರಿ ಉತ್ತರ - (ಇಲ್ಲಿ ಹಾಲಿ ಖಾಲಿ ಇರುವ ಹುದ್ದೆಗೆ) 
ಪರಿವೀಕ್ಷಕರ ಕಚೇರಿ, ಬೆ೦ಗಳೂರು ಹೆಚ್ಚುವರಿ ಉತ್ತರ. 

5 ಸತೀಶ್‌ ಎನ್‌ ಉಪ ವಿದ್ಯುತ್‌ ಪರಿವೀಕ್ಷಕರು-2, ವಿದ್ಯುತ್‌ ಪರಿವೀಕ್ಷಕರ 
ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು, ಅಪರ ಮುಖ್ಯ ವಿದ್ಯುತ್‌ ಕಚೇರಿ, ಬೆ೦ಗಳೂರು ದಕ್ಷಿಣ - 
ಪರಿವೀಕ್ಷಕರ ಕಚೇರಿ, ಬೆಂಗಳೂರು ಪೂರ್ವ (ಇಲ್ಲಿ ಖಾಲಿ ಇರುವ ಹುದ್ದೆಗೆ) 

6 ಹರೀಶ್‌ ಎನ್‌ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಶಿವಮೊಗ್ಗ ಎ 
ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು, (ಇಲ್ಲಿ ಖಾಲಿ ಇರುವ ಹುದ್ದೆಗೆ) 
ಉಪ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಚಿಕ್ಕಬಳ್ಳಾಪುರ 

7 ಯಂಕಣ್ಣ ಉಪ ವಿದ್ಯುತ್‌ ಪರಿವೀಕ್ಷಕರು, ತುಮಕೂರು - 
ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು, (ಇಲ್ಲಿ ಖಾಲಿ ಇರುವ ಹುದ್ದೆಗೆ) 
ಉಪ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ತುಮಕೂರು 

8 ನಾಗರಾಜ್‌ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ದಾವಣಗೆರೆ - 
ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು, (ಇಲ್ಲಿ ರಿಕ್ತವಾಗಿರುವ ಹುದ್ದೆಗೆ) 
ಉಪ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಬೀದರ್‌ 

















೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ 


ಭಾಗ ೨ 








ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 






































ಎ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಮುಂಬಡ್ತಿ ನೀಡಿ ನೇಮಿಸಲಾದ ಹುದ್ದೆ 
9 ಶ್ರೀ / ಶ್ರೀಮತಿ 

9 ಷಬ್ರಿನ್‌ ಆಯೇಷಾ ತಾಜ್‌ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಹಾಸನ - 
ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು, (ಇಲ್ಲಿ ಖಾಲಿ ಇರುವ ಹುದ್ದೆಗೆ) 
ಉಪ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಕೋಲಾರ 

10 ವಿಶ್ವನಾಥ ಅಂಗಡಿ ಉಪ ವಿದ್ಯುತ್‌ ಪರಿವೀಕ್ಷಕರು, ಹಾವೇರಿ - 
ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು, (ಇಲ್ಲಿ ಖಾಲಿ ಇರುವ ಹುದ್ದೆಗೆ) 
ಉಪ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಗದಗ. 

1] ಕವಿತಾ ರಾಣಿ ಎನ್‌ ಉಪ ವಿದ್ಯುತ್‌ ಪರಿವೀಕ್ಷಕರು, ರಾಮನಗರ - 
ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು, (ಇಲ್ಲಿ ಖಾಲಿ ಇರುವ ಹುದ್ದೆಗೆ) 
ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಬೆ೦ಗಳೂರು ದಕ್ಷಿಣ. 

12 ನೇತ್ರಾವತಿ ಜಿ.ಎನ್‌ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಉಡುಪಿ - 
ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು, (ಇಲ್ಲಿ ಖಾಲಿ ಇರುವ ಹುದ್ದೆಗೆ) 
ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಉಡುಪಿ. 

13 ರಶ್ಮಿ ಎಂ.ಹನಸಿ ಅಪರ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಧಾರವಾಡ 
ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು, (ಇಲ್ಲಿ ಖಾಲಿ ಇರುವ ಹುದ್ದೆಗೆ) 
ಅಪರ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಧಾರವಾಡ. 

14 ವಸಂತಕುಮಾರ್‌ ಬಿ.ಎನ್‌ ಉಪ ವಿದ್ಯುತ್‌ ಪರಿವೀಕ್ಷಕರು-2, ಮ೦ಗಳೂರು - 
ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು, ಉಪ ಮುಖ್ಯ ವಿದ್ಯುತ್‌ (ಇಲ್ಲಿ ಖಾಲಿ ಇರುವ ಹುದ್ದೆಗೆ) 
ಪರಿವೀಕ್ಷಕರ ಕಚೇರಿ, ಬೆಂಗಳೂರು ಹೆಚ್ಚುವರಿ ಪೂರ್ವ. 

15 ಅರ್ಚನ ಎಂ. ಅಪರ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಮೈಸೂರು 
ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು, ಅಪರ ಮುಖ್ಯ ವಿದ್ಯುತ್‌ ಉತ್ತರ - (ಇಲ್ಲಿ ಖಾಲಿ ಇರುವ ಹುದ್ದೆಗೆ) 
ಪರಿವೀಕ್ಷಕರ ಕಚೇರಿ, ಮೈಸೂರು. 

16 ಚೇತನ್‌ ಡಿ.ಎಸ್‌. ಉಪ ವಿದ್ಯುತ್‌ ಪರಿವೀಕ್ಷಕರು, ಚಿಕ್ಕಮಗಳೂರು - 
ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು, ಕೇಂದ್ರ ಕಚೇರಿ, ಬೆಂಗಳೂರು. | (ಇಲ್ಲಿ ಖಾಲಿ ಇರುವ ಹುದ್ದೆಗೆ) 

17 ಮನೋಜ್‌ ಎಂ. ಉಪ ವಿದ್ಯುತ್‌ ಪರಿವೀಕ್ಷಕರು. ಮಡಿಕೇರಿ - 
ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು, ಉಪ ವಿದ್ಯುತ್‌ ಪರಿವೀಕ್ಷಕರ (ಇಲ್ಲಿ ಹಾಲಿ ಖಾಲಿ ಇರುವ ಹುದ್ದೆಗೆ) 
ಕಚೇರಿ, ಮಡಿಕೇರಿ. 

18 ರಜೀಯಾ ನಡಾಫ್‌ ಉಪ ವಿದ್ಯುತ್‌ ಪರಿವೀಕ್ಷಕರು, ಗದಗ - 
ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು, (ಇಲ್ಲಿ ಹಾಲಿ ಖಾಲಿ ಇರುವ ಹುದ್ದೆಗೆ) 
ಅಪರ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಧಾರವಾಡ. 

19 ಮುಕ್ತಾಂಬ ಬಿ.ಎಸ್‌ ಉಪ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಬೆ೦ಗಳೂರು 
ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು, ಉತ್ತರ- (ಶ್ರೀ ಚಂದ್ರಶೇಖರ್‌ ಎಸ್‌.ಗೊಳಸಂಗಿ ರವರು 
ಅಪರ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಬ ಎಂ ಸ ಹುಸ ಮಟ್ಟ 
ಬೆ೦ಗಳೂರು ಉತ್ತರ. 

20 ರಾಧ ಜಿ ಉಪ ವಿದ್ಯುತ್‌ ಪರಿವೀಕ್ಷಕರು, ಚಿಕ್ಕಬಳ್ಳಾಪುರ — 


ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು, 


ಉಪ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಬೆಂಗಳೂರು ಉತ್ತರ. 


(ಇಲ್ಲಿ ಖಾಲಿ ಇರುವ ಹುದ್ದೆಗೆ) 








21 





ಸಂಗೀತಾ ಎನ್‌ 
ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು, ಉಪ ಮುಖ್ಯ ವಿದ್ಯುತ್‌ 
ಪರಿವೀಕ್ಷಕರ ಕಚೇರಿ, ಬೆಂಗಳೂರು ಹೆಚ್ಚುವರಿ ಪಶ್ಚಿಮ. 





ಉಪ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಬೆಂಗಳೂರು 
ಹೆಚ್ಚುವರಿ ಪಶ್ಚಿಮ - (ಇಲ್ಲಿ ಖಾಲಿ ಇರುವ ಹುದ್ದೆಗೆ) 








ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ 


೬೩ 






































ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು, 


ಉಪ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಬಳ್ಳಾರಿ 


ಸ್ವ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 
೬ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಮುಂಬಡ್ತಿ ನೀಡಿ ನೇಮಿಸಲಾದ ಹುದ್ದೆ 
A 
$ 
ಶ್ರೀ / ಶ್ರೀಮತಿ 
22 ಶಂಕರಗೌಡ ಪಾಟೀಲ್‌ ಉಪ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಚಿತ್ರದುರ್ಗ - 
ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು, (ಇಲ್ಲಿ ಖಾಲಿ ಇರುವ ಹುದ್ದೆಗೆ) 
ಉಪ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಬೆಳಗಾವಿ 
23 ರಾಜೇಶ್‌ ಬಿ.ವೈ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಸಿರಸಿ - 
ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು, ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, | (ಇಲ್ಲಿ ಖಾಲಿ ಇರುವ ಹುದ್ದೆಗೆ) 
ಸಿರಸಿ. 
24 ಮುನಿರಾಜ ವೈ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ವಿಜಯಾಪುರ - 
ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು. ಉಪ ಮುಖ್ಯ ವಿದ್ಯುತ್‌ (ಇಲ್ಲಿ ಹಾಲಿ ಖಾಲಿ ಇರುವ ಹುದ್ದೆಗೆ) 
ಪರಿವೀಕ್ಷಕರ ಕಚೇರಿ, ಬೆಂಗಳೂರು ಹೆಚ್ಚುವರಿ ದಕ್ಷಿಣ. 
ಪಟ್ಟಿ-2 
ಹೈದ್ರಾಬಾದ್‌-ಕರ್ನಾಟಕ ಪ್ರಾಂತ್ಯಕ್ಕೆ ಸಂಬಂಧಿಸಿದಂತೆ 371 (ಜೆ) ರಡಿಯಲ್ಲಿ ಮುಂಬಡ್ತಿಗೆ ಪರಿಗಣಿಸಿದ ಅಭ್ಯರ್ಥಿಗಳ ಪಟ್ಟಿ 
ಕಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಮುಂಬಡ್ತಿ ನೀಡಿ ನೇಮಿಸಲಾದ ಹುದ್ದೆ 
ಸಂಖ್ಯೆ ಶ್ರೀ / ಶ್ರೀಮತಿ 
1 ಧರ್ಮಾರೆಡ್ಡಿ ಕೆ.ಎಂ ಉಪ ವಿದ್ಯುತ್‌ ಪರಿವೀಕ್ಷಕರು, ಕೊಪ್ಪಳ - 


ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ) 


(ಶ್ರೀ ಮಂಜುನಾಥ ಚ. ಹಿರೇಮಠ ರವರು 











ಯೆಲ್ಲಿ ರೇಣುಕಾ 
ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು, 


ಉಪ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಬಳ್ಳಾರಿ 


ಉಪ ವಿದ್ಯುತ್‌ ಪರಿವೀಕ್ಷಕರು, ಬೀದರ್‌ 
(ಇಲ್ಲಿ ಹಾಲಿ ಖಾಲಿ ಇರುವ ಹುದ್ದೆಗೆ) 











೧.೧: 129 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಸಮೀರ್‌ ಮಡಿಮನ್‌ 
ಪೀಠಾಧಿಕಾರಿ (ವಿದ್ಯುಚ್ಛಕ್ತಿ. 
ಇಂಧನ ಇಲಾಖೆ. 
ಇಂಧನ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಇಎನ್‌ 220 ಇಬಿಎಸ್‌ 2014, ಬೆಂಗಳೂರು, ದಿನಾಂಕ: 29ನೇ ನವೆಂಬರ್‌, 2014. 


ಕರ್ನಾಟಕ ಸರ್ಕಾರದ ವಿದ್ಯುತ್‌ ಪರಿವೀಕ್ಷಣಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಸಹಾಯಕ ವಿದ್ಯುತ್‌ ಪರಿವೀಕ್ಷಕರುಗಳಿಗೆ 
ರೂ.40050-1050-45300-1200-52500-1350-56550 ವೇತನ ಶ್ರೇಣಿಯ ಉಪ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಹುದ್ದೆಗೆ ಸ್ಥಾನಪನ್ನ ಪದೋನ್ನತಿ 
ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ 





ಮಾಡಲಾಗಿದೆ. 
ಅಧಿಕಾರಿಯ ಹೆಸರು ಮತ್ತು ಪಸ್ತುತ 
ಕ್ರಮ 
ಪ್ತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಮುಂಬಡ್ತಿ ನೀಡಿ ನೇಮಿಸಲಾದ ಹುದ್ದೆ 
1 


ಶ್ರೀ / ಶ್ರೀಮತಿ 





1 ಎಸ್‌.ಎಂ. ಶಶಿಧರ್‌, 
ವಿದ್ಯುತ್‌ ಪರಿವೀಕ್ಷಕರು, ಸಿರಸಿ. 


ಉಪ ವಿದ್ಯುತ್‌ ಪರಿವೀಕ್ಷಕರು ಧಾರವಾಡ - 


(ಶ್ರೀಮತಿ ನಂದಾ .ವಿ ಕುಲಕರ್ಣಿ ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆಗೆ) 








2 ಎಂ. ಚಂದ್ರಶೇಖರ್‌ 
ವಿದ್ದುತ್‌ ಪರಿವೀಕಕರು, ಬಳ್ಳಾರಿ 
ಬಿ ಫಿ 








ಉಪ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಚಿತ್ರದುರ್ಗ - 
(ಶೀ ಕೆ.ಬಿ.ಶಿವರಾಜ್‌ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ) 








P.R: 130 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಸಮೀರ್‌ ಮಡಿಮನ್‌ 
ಪೀಠಾಧಿಕಾರಿ (ವಿದ್ಯುಚ್ಛಕ್ತಿ. 
ಇಂಧನ ಇಲಾಖೆ. 


೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ 





ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 115 ಇಬಿಎಸ್‌ 2014, ಬೆಂಗಳೂರು, ದಿನಾಂಕ: 29ನೇ ನವೆಂಬರ್‌, 2014. 


ಕರ್ನಾಟಕ ಸರ್ಕಾರದ ವಿದ್ಯುತ್‌ ಪರಿವೀಕ್ಷಣಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಉಪ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು, 
ವಿದ್ಯುತ್‌ ಪರಿವೀಕ್ಷಕರು ಹಾಗೂ ಉಪ ವಿದ್ಯುತ್‌ ಪರಿವೀಕ್ಷಕರನ್ನು ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಈ ತಕ್ಷಣದಿಂದ ಜಾರಿಗೆ 


ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಲಾಗಿದೆ. 





ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 
ತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 
ಶ್ರೀ / ಶ್ರೀಮತಿ 


ನೇಮಿಸಲಾದ ಹುದ್ದೆ 





1 ಕೆ.ಬಿ. ಶಶಿರಾಜ್‌, 
ಉಪ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು, ಚಿತ್ರದುರ್ಗ 


ಉಪ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು ಬೆಂಗಳೂರು ದಕ್ಷಿಣ - 
(ಶ್ರೀ ಎಸ್‌.ಜಿ.ಸಿದ್ಧಬಸಪ್ಪ ರವರ ಮುಂಬಡ್ತಿಯಿಂದ ತೆರವಾದ ಹುದ್ದೆಗೆ) 





2 ಎಲ್‌. ಮೇಘನಾಯ್ಯ್‌, 
ವಿದ್ಯುತ್‌ ಪರಿವೀಕ್ಷಕರ-1, ಕೇಂದ್ರ ಕಛೇರಿ, ಬೆಂಗಳೂರು 


ವಿದ್ಯುತ್‌ ಪರಿವೀಕ್ಷಕರು, ಸಿರಸಿ - (ಎಸ್‌.ಎಂ. ಶಶಿಧರ್‌ ಇವರ 
ಮುಂಬಡ್ತಿಯಿಂದ ತೆರವಾದ ಹುದ್ದೆಗೆ) 





3 ಮಂಜುನಾಥ ಚ. ಹಿರೇಮಠ, 
ಉಪ ವಿದ್ಯುತ್‌ ಪರಿವೀಕ್ಷಕರು, ಕೊಪ್ಪಳ 


ಉಪ ವಿದ್ಯುತ್‌ ಪರಿವೀಕ್ಷಕರು ಬಾಗಲಕೋಟೆ - 
(ಶ್ರೀ ಮಲ್ಲಪ್ಪ ಎಸ್‌.ಕುರಿ ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆಗೆ) 





4 ಎಂ. ನೇತ್ರಾವತಿ, 
ಉಪ ವಿದ್ಯುತ್‌ ಪರಿವೀಕ್ಷಕರು, ಚಾಮರಾಜನಗರ 











ಉಪ ವಿದ್ಯುತ್‌ ಪರಿವೀಕ್ಷಕರು ಮಂಡ್ಯ - 
(ಖಾಲಿ ಇರುವ ಹುದ್ದೆಗೆ) 





೧.೧: 131 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಮೀರ್‌ ಮಡಿಮನ್‌ 
ಪೀಠಾಧಿಕಾರಿ (ವಿದ್ಯುಚ್ಛಕ್ತಿ. 
ಇಂಧನ ಇಲಾಖೆ. 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 220 ಇಬಿಎಸ್‌ 2014, ಬೆಂಗಳೂರು, ದಿನಾಂಕ: 29ನೇ ನವೆಂಬರ್‌, 2014. 


ಕರ್ನಾಟಕ ಸರ್ಕಾರದ ವಿದ್ಯುತ್‌ ಪರಿವೀಕ್ಷಣಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಉಪ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರುಗಳಿಗೆ 
ರೂ.42250-60600 ಗಳ ವೇತನ ಶ್ರೇಣಿಯ ಅಪರ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಹುದ್ದೆಗೆ ಸ್ಥಾನಪನ್ನ ಪದೋನ್ನತಿ ನೀಡಿ ಅವರುಗಳ ಹೆಸರಿನ ಮುಂದೆ 


ಸೂಚಿಸಿರುವ ಸ್ಥಳಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 





ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 
ಣ್‌ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 
ಶ್ರೀ / ಶ್ರೀಮತಿ 


ಮುಂಬಡ್ತಿ ನೀಡಿ ನೇಮಿಸಲಾದ ಹುದ್ದೆ 





1 ನಂದಾ .ವಿ ಕುಲಕರ್ಣಿ, 
ಉಪ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು, ಧಾರವಾಡ 


ಅಪರ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು, ಕಲಬುರಗಿ - 
(ಹೊಸದಾಗಿ ಸೃಜಿಸಲಾದ ಹುದ್ದೆ) 





2 ಎಸ್‌.ಜಿ.ಸಿದ್ಧಬಸಪ್ಪ 
ಉಪ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು, 
ಬೆಂಗಳೂರು ದಕ್ಷಿಣ, ಬೆಂಗಳೂರು 











ಅಪರ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು, ಮಂಗಳೂರು - 
(ಹೊಸದಾಗಿ ಸೃಜಿಸಲಾದ ಹುದ್ದೆ) 





೧.೧: 132 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಮೀರ್‌ ಮಡಿಮನ್‌ 
ಪೀಠಾಧಿಕಾರಿ (ವಿದ್ಯುಚ್ಛಕ್ತಿ. 
ಇಂಧನ ಇಲಾಖೆ. 


ಭಾಗ ೨ 











ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೬೫ 





ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 220 ಇಬಿಎಸ್‌ 2014, ಬೆಂಗಳೂರು, ದಿನಾಂಕ: 29ನೇ ನವೆಂಬರ್‌, 2014. 


ಕರ್ನಾಟಕ ಸರ್ಕಾರದ ವಿದ್ಯುತ್‌ ಪರಿವೀಕ್ಷಣಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಉಪ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರುಗಳಿಗೆ 
ರೂ. 33600-900-39000-1050-45300-1200-52500-1350-53850 ವೇತನ ಶ್ರೇಣಿಯ ವಿದ್ಯುತ್‌ ಪರಿವೀಕ್ಷಕರ ಹುದ್ದೆಗೆ ಸ್ಥಾನಪನ್ನ ಪದೋನ್ನತಿ 
ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ 
ಮಾಡಲಾಗಿದೆ. 





ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 





ಸ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಮುಂಬಡ್ತಿ ನೀಡಿ ನೇಮಿಸಲಾದ ಹುದ್ದೆ 
ಸಂ 
$ 
ಶ್ರೀ / ಶ್ರೀಮತಿ 
1 ಶಿವಕುಮಾರ್‌ ಹಿರೇಮಣಿ ವಿದ್ಯುತ್‌ ಪರಿವೀಕ್ಷಕರು. ರಾಯಚೂರು 
ಉಪ ವಿದ್ಯುತ್‌ ಪರಿವೀಕ್ಷಕರು, ಕಲಬುರಗಿ - (ಖಾಲಿ ಇರುವ ಹುದ್ದೆಗೆ) 





2 ಎ.ಎಸ್‌. ವೈಜಯಂತಿ, 
ವಿದ್ಯುತ್‌ ಪರಿವೀಕ್ಷಕರು-1, ಕೇಂದ್ರ ಕಛೇರಿ, ಬೆಂಗಳೂರು 


poe ದ್‌ $ 
ಉಪ ವಿದ್ಯುತ್‌ ಪರಿವೀಕ್ಷಕರು (ಕೈಪಿಡಿ). - (ಶ್ರೀ ಎಲ್‌. ಮೇಘನಾಯ್ಕ್‌ ರವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ) 


ಕೇಂದ್ರ ಕಛೇರಿ, ಬೆ೦ಗಳೂರು 





3 ಮ 


ತ 


ಎಸ್‌. 


೭೭ 


ರಿ ವಿದ್ಯುತ್‌ ಪರಿವೀಕ್ಷಕರು, ಉಪ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಕಛೇರಿ, ಬಳ್ಳಾರಿ - 


ವಿದುತ್‌ ಪರಿವೀಕ್ಷಕರು ಬಾಗಲಕೋಟೆ (ಶ್ರೀ ಎಂ.ಚಂದಶೇಖರ್‌ ರವರ ಮುಂಬಡ್ತಿಯಿಂದ ತೆರವಾದ ಹುದ್ದೆಗೆ) 


ಲ 
[ae] 
ಮಾ 
೪ ಸ 


ಉ 














ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಮೀರ್‌ ಮಡಿಮನ್‌ 
ಪೀಠಾಧಿಕಾರಿ (ವಿದ್ಯುಚ್ಛಕ್ತಿ. 
ಇಂಧನ ಇಲಾಖೆ. 


೧.೧: 133 


HOME SECRETARIAT 
NOTIFICATION 
No: HD 576 POSIPA 2014 Bangalore, Dated: 16" January, 2015. 
The Deputation of Sri A.G.Kaiser, Deputy Superintendent of Police (Civil) to National Investigation Agency, Ministry of Home 
Affairs, Hyderabad is further extended for a period of 01 (one) year with effect from 17.04.2015 until further orders. 


By Order and in the name of the Governor of Karnataka 
J.D.MADHUCHANDRA TEJASWI 
Under Secretary to Government 
P.R. 139 Home Department (Police Services) 


HIGH COURT OF KARNATAKA 
NOTIFICATION 
No. GOB (I) 19(79)/2014, Bengaluru, Dated: 13" January, 2015. 

Sri.Nangli Krishnarao Sudhindrarao, Prl. District and Sessions Judge, Tumakuru, is granted Earned Leave for 11 days from 
21.10.2014 to 31.10.2014 (bdi), suffixing the General Holiday falling on 01.11.2014 and 02.11.2014, on private affairs. 

The | Addl. District and Sessions Judge, Tumakuru, is placed in concurrent charge of the said court, during the above said 
period. 

Sri.Nangli Krishnarao Sudhindrarao, Prl. District and Sessions Judge, Tumakuru, is re-posted to the same post on expiry of the 
above said leave period. 

By Order of the High Court, 
P.R. 140 JOINT REGISTRAR 


೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೨ 





HIGH COURT OF KARNATAKA 
NOTIFICATION 
No. GOB (I) 21(83)/2013, Bengaluru, Dated: 14" January, 2015. 


Smt. Gomati Raghavendra (Gomati Manmath Shet), Prl. Civil Judge and JMFC., Hosakote, is granted Maternity Leave for 180 
days from 21.10.2013 to 18.04.2014 (061), prefixing the General Holiday falling on 20.10.2013. 


The Addl. Civil Judge and JMFC., Hosakote, is placed in concurrent charge of the said court, during the above said period. 


Smt. Gomati Raghavendra (Gomati Manmath Shet), Prl. Civil Judge and JMFC., Hosakote, is re-posted to the same post on 
expiry of the above said leave period. 


By Order of the High Court, 
P.R. 141 JOINT REGISTRAR 
HIGH COURT OF KARNATAKA 
NOTIFICATION 
No. GOB (I) 15(173)/2014, Bengaluru, Dated: 09" January, 2015. 


Sri. Mahanthappa A.D., Presiding Officer, Fast Track Court, Gokak, is permitted to surrender 15 days of Earned Leave from 
02.12.2014 to 16.12.2014(bdi), for the calendar year 2014, out of 300 days of Earned Leave at his credit as on date as per the 
Endorsement No.GE13/J4/2014-15/1487 dated 01.01.2015, issued by the Accountant General (A&E) , Karnataka, Bengaluru. 


The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


By Order of the High Court, 
P.R. 142 JOINT REGISTRAR 


HIGH COURT OF KARNATAKA 
NOTIFICATION 
No. GOB (I) 19(96)/2012, Bengaluru, Dated: 12" January, 2015. 
Smt.Vidyavathi 5 Akki, the then | Addl. Prl. Judge, Family Court, Bengaluru, (Now Retired) is granted Commuted Leave for; 
1) 07 days from 19.11.2012 to 25.11.2012 (bdi), on Medical Grounds. 


2)15 days from 28.12.2012 to 11.01.2013 (bdi), suffixing the General Holidays falling on 12.01.2013, 13.01.2013 and 
14.01.2013, on Private Affairs. 


The Il Addl. Prl. Judge, Family Court, Bengaluru, is placed in additional charge of the said court, during the above said leave 
periods. 


Smt.Vidyavathi 5 ಗಿ, the then | Addl. Prl. Judge, Family Court, Bengaluru, is re-posted to the same post on expiry of the 
above said leave periods. 


By Order of the High Court, 
P.R. 143 JOINT REGISTRAR 
HIGH COURT OF KARNATAKA 
NOTIFICATION 
No. GOB (I) 21(45)/2013, Bengaluru, Dated: 14" January, 2015. 


Sri.H.K.Naveen, the then Civil Judge and JMFC., Harapanahalli, presently working as Prl. Civil Judge and JMFC., Mudigere, is 
granted Paternity Leave for 15 days from 17.05.2013 to 31.05.2013 (bdi). 


The Prl. Senior Civil Judge and CJM. Davanagere, from 17.05.2013 to 19.05.2013 (bdi) and Prl. Civil Judge and JMFC., 
Harihar, from 20.05.2013 till 27.05.2013 (bdi) , are placed in additional charge of the said court, during the above said period. 


Sri.H.K.Naveen, the then Civil Judge and JMFC., Harapanahalli, is re-posted to the same post on expiry of the above said 
leave period. 


By Order of the High Court, 
P.R. 144 JOINT REGISTRAR 


HIGH COURT OF KARNATAKA 
NOTIFICATION 
No. GOB (I) 19(45)/2014, Bengaluru, Dated: 13" January, 2015. 


Sri.S.K.Vantigodi, the then Presiding Officer, Labour Court, Mysuru, presently working as | Addl. Prl. Judge, Family Court, 
Mysuru, is granted Earned Leave for 10 days from 15.12.2014 to 24.12.2014 (bdi). suffixing the General Holiday falling on 25.12.2014, 
on private affairs. 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೬೭ 





The Ill Addl. District and Sessions Judge, Mysuru, is placed in additional charge of the said court, during the above said period. 


Sri.S.K.Vantigodi, the then Presiding Officer, Labour Court, Mysuru, is re-posted to the same post on expiry of the above said 
leave period. 


By Order of the High Court, 
P.R. 145 JOINT REGISTRAR 
HIGH COURT OF KARNATAKA 
NOTIFICATION 
No. GOB (I) 19(44)/2014, Bengaluru, Dated: 13" January, 2015. 


Sri.D.R.Venkatsudarshan, Prl. District and Sessions Judge, Kalaburagi, is granted Earned Leave for 03 days from 29.09.2014 
to 01.10.2014 (bdi), prefixing and suffixing the General Holidays falling on 28.09.2014 and from 2.10.2014 to 05.10.2014, on private 
affairs. 


The IV Addl. District and Sessions Judge, Kalaburagi, is placed in additional charge of the said court, during the above said 
leave period. 


Sri. D.R.Venkatsudarshan, Prl. District and Sessions Judge, Kalaburagi, is re-posted to the same post on expiry of the above 
said leave period. 


By Order of the High Court, 
P.R. 146 JOINT REGISTRAR 
HIGH COURT OF KARNATAKA 
NOTIFICATION 
No. GOB (I) 15(107)/2014, Bengaluru, Dated: 13" January, 2015. 


Sri. Thimmannachar K.S., Prl. Judge, Family Court, Chikkamagaluru, is permitted to surrender 15 days of Earned Leave from 
16.09.2014 to 30.09.2014(bdi), for the calendar year 2014, out of 300 days of Earned Leave at his credit as on date as per the 
Endorsement No.GE13/J5/2014-15/1491 dated 08.01.2015, issued by the Accountant General (A&E), Karnataka, Bengaluru. 


The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118(2) of K.C.S.Rs. 


By Order of the High Court, 
P.R. 147 JOINT REGISTRAR 
HIGH COURT OF KARNATAKA 
NOTIFICATION 
No. GOB (I) 21(62)/2013, Bengaluru, Dated: 13" January, 2015. 


Smt.Preeti Sadguru Sadarjoshi, the then Ill Addl. Civil Judge and JMFC., Hubballi, presently working as Prl. Civil Judge and 
JMFC., Hubballi, is granted Maternity Leave for 32 days from 07.11.2013 to 12.11.2013 (bdi) and from 14.11.2013 10 09.12.2013 (06). 


The Presiding Officer, JMFC-ll Court, Hubballi, is placed in concurrent charge of the said court, during the above said period. 


Smt.Preeti Sadguru Sadarjoshi, the then Ill Addl. Civil Judge and JMFC., Hubballi, is re-posted to the same post on expiry of 
the above said leave period. 


By Order of the High Court, 
P.R. 148 JOINT REGISTRAR 


HIGH COURT OF KARNATAKA 
NOTIFICATION 
No. GOB (I) 19(71)/2014, Bengaluru, Dated: 13" January, 2015. 

Smt. A.K.Naveen Kumari, Presiding Officer, Fast Track Court, Chintamani, is granted Earned Leave for 20 days from 
29.09.2014 to 18.10.2014 (bdi), suffixing the General Holiday falling on 19.10.2014, on private affairs. 

The Senior Civil Judge and JMFC., Chintamani, is placed in additional charge of the said court, during the above said leave 
period. 

Smt. A.K.Naveen Kumari, Presiding Officer, Fast Track Court, Chintamani, is re-posted to the same post on expiry of the above 


said leave period. 


By Order of the High Court, 
P.R. 149 JOINT REGISTRAR 


೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೨ 


HIGH COURT OF KARNATAKA 
NOTIFICATION 
No. GOB (I) 19(50)/2013, Bengaluru, Dated: 12" January, 2015. 
Smt.Shashikala. M.A., the then Prl. District and Sessions Judge, Bidar, presently working as Director, Bengaluru Mediation 
Centre, Bengaluru, is granted Earned Leave for:- 
1) 05 days from 04.08.2013 to 08.08.2013 (bdi), on private affairs. 
The Addl. District and Sessions Judge, Bidar, is placed in concurrent charge of the said court, during the above period. 
2) 02 days on 25.11.2013 and 26.11.2013, on medical grounds. 
The Addl. District and Sessions Judge, Bidar, is placed in additional charge of the said court, during the above period. 





Smt.Shashikala. M.A., the then Pr. District and Sessions Judge, Bidar, is re-posted to the same post on expiry of the above 
said leave period. 


By Order of the High Court, 
P.R. 150 JOINT REGISTRAR 
HIGH COURT OF KARNATAKA 
NOTIFICATION 
No. HCE. 1289/2014, Bengaluru, Dated: 02nd January 2015 

Smt. M Valli, Assistant Registrar (Secretarial Services) of this office is granted Earned Leave for 05 days from 24.11.2014 to 
28.11.2014 (bdi) on private affairs. 

Smt. Vasantha Kumary. B. K., Assistant Registrar (Secretarial Services) is placed incharge of the duties of the above said 
officer during the above said period. 

Smt. M Valli, Assistant Registrar (Secretarial Services) of this office is reposted to the same post on expiry of the said period. 

By Order, 
G.SHAMBANNA, 


Assistant Registrar , 


P.R. 151 
High Court of Karnataka, Bengaluru. 


HIGH COURT OF KARNATAKA 
NOTIFICATION 
No.HCE. 1231/2014, Bengaluru, Dated:14" January 2015 


Smt. H.K. Hema, Assistant Registrar (Secretarial Services) of this office is granted Earned Leave for 05 days from 29.12.2014 
to 02.01.2015 (bdi) on private affairs. 

Smt. B.N. Susheela, Court Secretary of this office is placed incharge of the duties of the above said officer during the above 
said period. 

Smt. H.K. Hema, Assistant Registrar (Secretarial Services) of this office is reposted to the same post on expiry of the said 


period. 
By Order, 
G.SHAMBANNA, 
Hs Assistant Registrar , 


High Court of Karnataka, Bengaluru. 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 361 ಪೊಸಿಪ 2014, ಬೆ೦ಗಳೂರು, ದಿನಾಂಕ: 17ನೇ ಜನವರಿ, 2015. 

ಡಾ| ಕೆ.ವಿ. ಜಗದೀಶ್‌, ಪೊಲೀಸ್‌ ಅಧೀಕ್ಷಕರು (ಸಿವಿಲ್‌) (ಸ್ಥಳ ನಿರೀಕ್ಷಣೆಯಲ್ಲಿ ಇವರನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸಾರ್ವಜನಿಕ ಹಿತದೃಷ್ಠಿಯಿಂದ ಪೊಲೀಸ್‌ ಅಧೀಕ್ಷಕರು, ಮೆಸ್ಕಾಂ ವಿಜಿಲೆನ್ಸ್‌, ಮೆಸ್ಕಾಂ, ಮಂಗಳೂರು ಇಲ್ಲಿ ಖಾಲಿಯಿರುವ ಹುದ್ದೆಗೆ 
ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಜೆ.ಡಿ. ಮಧುಚಂದ್ರ ತೇಜಸ್ವಿ, 
ಸರ್ಕಾರದ ಅಪರ ಕಾರ್ಯದರ್ಶಿ, 


೧.೧. 153 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು). 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೬೯ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 361 ಪೊಸಿಪ(1) 2014, ಬೆಂಗಳೂರು, ದಿನಾಂಕ: 13ನೇ ಜನವರಿ, 2015. 
ಶ್ರೀಮತಿ ಕಲಾ ಕೃಷ್ಣಸ್ವಾಮಿ, ಪೊಲೀಸ್‌ ಅಧೀಕ್ಷಕರು, ಡಿ.ಸಿ.ಆರ್‌.ಇ., ಮೈಸೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸಾರ್ವಜನಿಕ ಹಿತದೃಷ್ಠಿಯಿಂದ ಹೆಚ್ಚುವರಿ ಪೊಲೀಸ್‌ ಅಧೀಕ್ಷಕರು, ಮೈಸೂರು ಇಲ್ಲಿ ಖಾಲಿಯಿರುವ ಹುದ್ದೆಗೆ ವರ್ಗಾಯಿಸಿ ಸ್ಥಳ 
ನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಜೆ.ಡಿ. ಮಧುಚಂದ್ರ ತೇಜಸ್ವಿ, 
ಸರ್ಕಾರದ ಅಪರ ಕಾರ್ಯದರ್ಶಿ, 


೧.೧. 154 
ಸ ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು). 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 361 ಹೊಸಿಪ 2014, ಬೆಂಗಳೂರು, ದಿನಾಂಕ: 13ನೇ ಜನವರಿ, 2015. 


ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಿವಿಲ್‌) (ನಾನ್‌ ಐಪಿಎಸ್‌) ರವರುಗಳನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ, ವರ್ಗಾಯಿಸಿ 
ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 


























ಣ್‌ ಡ್‌್‌ ಣಾ 
ಸ್ವಷ್ಟ ಅಧ ಹಸರು ಮತ್ತು ಜಹಾ ಸ್ಟ? ವರ್ಗಾವಣೆಯ ನಂತರ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 
ಶ್ರೀಯುತರು ೪ ಹ ಇ 
1 ಬಿ.ದಯಾಳ್‌, ಪೊಲೀಸ್‌ ಅಧೀಕ್ಷಕರು, ಡಿ.ಸಿ.ಆರ್‌.ಇ., 
ಹೆಚ್ಚುವರಿ ಪೊಲೀಸ್‌ ಅಧೀಕ್ಷಕರು, ಶಿವಮೊಗ್ಗ ಜಿಲ್ಲೆ ದಾವಣಗೆರೆ-ಹಾಲಿ ಖಾಲಿ ಇರುವ ಹುದ್ದೆಗೆ 
2 ಎಸ್‌.ಎಸ್‌.ನಾಯಕ್‌, ಹೆಚ್ಚುವರಿ ಪೊಲೀಸ್‌ ಅಧೀಕ್ಷಕರು, ಶಿವಮೊಗ್ಗ ಜಿಲ್ಲೆ - 
ಪೊಲೀಸ್‌ ಅಧೀಕ್ಷಕರು, ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು | ಶ್ರೀ ಬಿ.ದಯಾಳ್‌, ಹೆಚ್ಚುವರಿ ಪೊಲೀಸ್‌ ಅಧೀಕ್ಷಕರು. ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜೆ.ಡಿ. ಮಧುಚಂದ್ರ ತೇಜಸ್ವಿ, 
ಸರ್ಕಾರದ ಅಪರ ಕಾರ್ಯದರ್ಶಿ, 
P.R. 155 


ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು). 


HIGH COURT OF KARNATAKA 
NOTIFICATION 
No. GOB (I) 26/2014, Bengaluru, Dated: 14" January, 2015. 
The Presiding Officer of the court of IV Addl. Civil Judge and JMFC-lll Court, Vijayapura, is concurrently appointed as the 
Presiding Officer of the court of Il Addl. Civil Judge and JMFC Il Court, Vijayapura, with immediate effect and until further orders. 


By Order of the High Court, 
P.R. 156 B.A.PATIL. 
REGISTRAR GENERAL 


HIGH COURT OF KARNATAKA 
NOTIFICATION 
No. GOB (I) 26/2014, Bengaluru, Dated: 12" January, 2015. 
The Presiding Officer of the court of Civil Judge and JMFC., Haveri, is concurrently appointed as the Presiding Officer of the 


court of Addl. Civil Judge and JMFC., Haveri, with immediate effect and until further orders. 


By Order of the High Court, 
P.R. 157 B.A.PATIL. 
REGISTRAR GENERAL 


೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ 





The Presiding Officers of the Courts mentioned at Column No.1 below, are concurrently appointed as the Presiding Officers of 


HIGH COURT OF KARNATAKA 
NOTIFICATION 
No. GOB (1) 26/2014, Bengaluru, Dated: 9" January, 2015. 


the Courts mentioned at Column No.2, with immediate effect and until further orders 





Designation of the Presiding Officer 


Name of the courts to which 
concurrent appointment is made 





(1) 


(2) 





Prl. Civil Judge, Belagavi. 


| Addl. Civil Judge, Belagavi. 





|| Addl. Civil Judge, Belagavi. 

Ill Addl. Civil Judge, Belagavi. 

Addl. Civil Judge and JMFC., Khanapur 
Addl. Civil Judge and JMFC., Raibag. 
Addl. Civil Judge and JMFC., Saundatti. 
Il Addl. Civil Judge and JMFC., Chikkodi. 


IV Addl. Civil Judge, Belagavi 

V Addl. Civil Judge and JMFC., Belagavi 
Prl. Civil Judge and JMFC., Khanapur 
Prl. Civil Judge and JMFC., Raibag. 
Civil Judge and JMFC., Saundatti. 

Addl. Civil Judge and JMFC., Chikkodi 





























By Order of the High Court, 
B.A.PATIL. 
REGISTRAR GENERAL 


P.R. 158 


HIGH COURT OF KARNATAKA 
NOTIFICATION 
No. GOB (1) 2/2015, Bengaluru, Dated: 16" January, 2015. 
The Presiding Officer of the court of Addl. Senior Civil Judge, Haveri, is concurrently appointed as the Presiding Officer of the 
court of Senior Civil Judge, Hangal (Vacant Court), with immediate effect and until further orders. 
By Order of the High Court, 


B.APATIL. 
REGISTRAR GENERAL 


P.R. 159 


HIGH COURT OF KARNATAKA 
NOTIFICATION 
HCE.711/2014 Bengaluru, Dated: 16th January 2015. 


The following Group ‘A’ officers of this office are permitted to retire from service on attaining the age of Superannuation as 
shown against their names in column No.4 and they will be relieved of their duties in this office on the afternoon of the dates shown 
against their names in column No. 5 of the following table: 









































Sl. Name and Designation of the Date of Birth Date of Date of 
No. officers/officials Shriyuths/Smt. Superannuation Retirement 
1 2 3 4 5 
1 B.Balakrissna Kumar, Deputy Registrar 30.09.1955 29.09.2015 30.09.1955 
2 Rama Rao Kulkarni, Deputy Registrar 01.01.1956 31.12.2015 31.12.2015 
3 Hemappa C. Chikkanji, Assistant Registrar 20.11.1955 19.11.2015 30.11.2015 
4 K.Balaraju, Assistant Registrar 02.11.1955 01.11.2015 30.11.2015 
By Order of the 0೧016 The Chief Justice 
P.R. 160 B.A.PATIL. 
REGISTRAR GENERAL 


HIGH COURT OF KARNATAKA 
NOTIFICATION 
No. HCE.711/2014 Bengaluru, Dated: 16th January 2015. 


The following Group 'ಔ' officers of this office are permitted to retire from service on attaining the age of Superannuation as 
shown against their names in column No.4 and they will be relieved of their duties in this office on the afternoon of the dates shown 
against their names in column No. 5 of the following table: 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೭೧ 

















Sl. Name and Designation of the Date of Birth Date of Date of 
No. officers/officials Shriyuths/Smt. Superannuation Retirement 
1 2 3 4 5 
1 N.Nagarathna Bai, Section Officer 11.08.1955 10.08.2015 31.08.2015 
2 A.D.Rudrappa, Section Officer 29.11.1955 28.11.2015 30.11.2015 























By Order of the Hon'ble The Chief Justice 
P.R. 161 B.A.PATIL. 
REGISTRAR GENERAL 
HIGH COURT OF KARNATAKA 
NOTIFICATION 
No. HCE. 1377/2014 Bengaluru, Dated: 07th January 2015. 


Sri B.K.Mahendra Kumar, Assistant Registrar (Secretarial Services) of this office is granted Earned Leave for 02 days on 
29.12.2014 and 30.12.2014 on private affairs with vacation permission on 31.12.2014 & 01.01.2015. 


Sri S.Sathyarthy, Assistant Registrar (Secretarial Services) of this office is placed incharge of the duties of the above said 
officer during the above said period. 


Sri B.K.Mahendra Kumar, Assistant Registrar (Secretarial Services) of this office is reposted to the same post on expiry of the 
said period. 


By Order 
P.R. 162 G.SHAMBANNA. 
Assistant Registrar, 
High Court of Karnataka, Bengaluru. 


HIGH COURT OF KARNATAKA 
NOTIFICATION 
No. HCE. 1264/2014 Bengaluru, Dated: 0275 January 2015. 


Smt. B.G.Geethamani, Assistant Chief Librarian of this office is granted Earmed Leave for 05 days from 17.11.2014 to 
21.11.2014 (bdi) on private affairs. 


Smt. S.Padmamma, Assistant Chief Librarian of this office is placed incharge of the duties of the above said officer during the 
above said period. 


Smt. B.G.Geethamani, Assistant Chief Librarian of this office is reposted to the same post on expiry of the said period. 


By Order 
P.R. 163 G.SHAMBANNA. 
Assistant Registrar, 
High Court of Karnataka, Bengaluru. 


LAW SECRETARIAT 
NOTIFICATION 
No. LAW 26 KLM 2014 Bangalore, dated: 3rd September, 2014 


Dr. Justice. Jawad Rahim, former Judge of the High Court of Karnataka, Bengaluru is appointed, with immediate effect and until 
further orders, as the Member of the Law Commission of Karnataka with Headquarters at Bengaluru. 


The terms and conditions of his appointment would be issued separately. 


By Order and in the name of the Governor of Karnataka 


K.G.V.Murthy, 
Special Secretary to Government 
P.R. 223 (Inter-State Water Disputes & Human Rights) 
S.C. 200 Law Department 
HIGH COURT OF KARNATAKA 
NOTIFICATION 


No. GOB(l) 257/2006 BENGALURU, DATED: 31° January. 2015 


In exercise of the powers conferred by sub-section (1) of Section 13 of the Code of Criminal Procedure, 1973 (Central Act 2 
of 1974), the High Court of Karnataka hereby confers the powers of Judicial Magistrate of the Second Class on Sri. L. Chandra Shekhar 





R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 


ಜಿಡಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೨ 














Nayaka., 1.A.S. Probationer 2013 batch and appoints him as Special Judicial Magistrate under sub- section (2) of Section 13 of the said 
Code during his training period at Vijayapura from the date of this Notification to till 25.04.2015, for trial of cases transferred to him by 
the Prl. District and Sessions Judge, Vijayapura. 


BY ORDER OF HON'BLE THE CHIEF JUSTICE, 
B.A. PATIL 


PR. 224 REGISTRAR GENERAL 


HIGH COURT OF KARNATAKA 
NOTIFICATION 
No. GOB (1) 21(25)/2014 BENGALURU, DATED: 29.01.2015. 


Sri.N.Subramanya, the then | Addl. Civil Judge and JMFC., Chikkamagaluru, presently working as Prl. Civil Judge and JMFC Il 
Court, Chikkamagaluru, is granted Paternity Leave for 15 days from 21.03.2014 to 04.04.2014 (bdi). 


The | Addl. Senior Civil Judge and JMFC., Chikkamagaluru, is placed in concurrent charge of the said court, during the above 
said period. 


Sri.N.Subramanya, the then | Addl. Civil Judge and JMFC., Chikkamagaluru, is re-posted to the same post on expiry of the 
above said period. 


BY ORDER OF THE HIGH COURT, 
P.R. 225 JOINT REGISTRAR 


HIGH COURT OF KARNATAKA 
NOTIFICATION 
No. GOB(I) 19(259)/2010 BENGALURU, DATED: 30.01.2015. 


Smt.M.Shobha, the then Presiding Officer, Fast Track Court-IV, Bengaluru Rural District, Bengaluru, presently working as 
Prl. Judge, Family Court, Gadag, is granted Earned Leave for 09 days from 08.12.2010 to 16.12.2010 (bdi), suffixing General Holiday 
falling on 17.12.2010, on private affairs. 


The Presiding Officer, Fast Track Court-ll, Bengaluru Rural District, Bengaluru, is placed in additional charge of the said 
court, during the above said leave period. 


Smt.M.Shobha, the then Presiding Officer, Fast Track Court-IV, Bengaluru Rural District, Bengaluru, is re-posted to the same 
post on expiry of the above said leave period. 


BY ORDER OF THE HIGH COURT, 
P.R. 226 JOINT REGISTRAR 


HIGH COURT OF KARNATAKA 
NOTIFICATION 
No. GOB (1) 19(21)/2013 BENGALURU, DATED: 30.01.2015. 


In modification of this office notification of even number dated 16.06.2014, Sri. Sri.D.R.Venkatsudarshan, Prl. District and 
Sessions Judge, Kalaburagi, is granted Commuted Leave for 05 days from 01.04.2013 to 05.04.2013 (bdi) and Earned Leave for 
01 day on 06.04.2013, on private affairs instead of 06 days Commuted leave from 01.04.2013 to 06.04.2013 (061). 


BY ORDER OF THE HIGH COURT, 
P.R. 227 JOINT REGISTRAR 


HIGH COURT OF KARNATAKA 
NOTIFICATION 
No. GOB(I) 28/2013 BENGALURU, DATED: 02.02.2015. 


The below mentioned Judicial Officer is permitted to retire from Judicial Service on the date mentioned against his name, on 
attaining the age of superannuation, i.e., 60 years, subject to Government dues if any; 





Date of Retirement on 





I. 
Name and Designation Date of Birth attaining the age of 
i superannuation 
1. Sri. Vishwanath Gurushiddappa Savadkar 23.04.1955 30.04.2015 


Prl. District and Sessions Judge, Chamarajanagar. 




















BY ORDER OF HON'BLE THE CHIEF JUSTICE, 
P.R. 228 B.A. PATIL 
REGISTRAR GENERAL 
ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 





